ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 08 ನೇ ಡಿಸೆಂಬರ್‌, 2020 


ನ್ಯಾಯಬೆಲೆ ಅಂಗಡಿಗಳನ್ನು ತೆರೆಯಲು ಇರುವ ಮಾನದಂಡಗಳ ಕುರಿತು 


ಶ್ರೀ ಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು):- 


131 (149) ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ನ್ಯಾಯಬೆಲೆ ಅಂಗಡಿಗಳನ್ನು ತೆರೆಯಲು ಇರುವ ಮಾನದಂಡಗಳೇನು ; ಒಂದು ನ್ಯಾಯಬೆಲೆ 
ಅಂಗಡಿಗೆ ನಿಗದಿಪಡಿಸಿರುವ ಕನಿಷ್ಠ ಹಾಗೂ ಗರಿಷ್ಠ ಕಾರ್ಡ್‌ಗಳ ಸಂಖ್ಯೆ ಎಷ್ಟು ; 


(ಆ) ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಸಾವಿರ ಕಾರ್ಡ್‌ಗಿಂತ ಹೆಚ್ಚಿದ್ದಲ್ಲಿ ಹೊಸ ನ್ಯಾಯಬೆಲೆ ಅಂಗಡಿ 
ಪ್ರಾರಂಭಿಸಲು ಸರ್ಕಾರದ ಉದ್ದೇಶವಿದೆಯೇ ; ಹಾಗಿದ್ದಲ್ಲಿ, ಶಿವಮೊಗ್ಗ ನಗರದಲ್ಲಿ ಹೊಸ ನ್ಯಾಯಬೆಲೆ 


(Ss 


ಅಂಗಡಿಗಳ್ನನು ಪ್ರಾರಂಬಿಸಲು ಸರ್ಕಾರ ಯೋಜಚಿಸಿದೆಯೇ ; 


(ಇ) ಸರ್ಕಾರದ ಒಂದು ದೇಶ ಒಂದು ಕಾರ್ಡ್‌ ಹೊಸ ಯೋಜನೆಯಂತೆ ಶಿವಮೊಗ್ಗ ನಗರದ ನ್ಯಾಯಬೆಲೆ 
ಅಂಗಡಿಯವರು ತಮಗೆ ವಿತರಿಸಿರುವ ಪಡಿತರ ಪದಾರ್ಥಗಳನ್ನು ಸ್ನ್ಥಳೀಯರಿಗೆ ವಿತರಿಸದೇ 
ಇರುವುದರಿಂದ ಸ್ನಳೀಯ ಕಾರ್ಡ್‌ದಾರರಿಗೆ ಆಗುತ್ತಿರುವ ತೊಂದರೆಗಳು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಈ ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು? 


(Qs 


